ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ರಾಜ್ಯದಲ್ಲಿರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ಲರ್ಜಿಗೇರಿಸುವ ಕುರಿತು 


ಶ್ರೀ ಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 


14 (17) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿರುವ ಗೇಡ್‌-2 ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು ವಿವರ 
ನೀಡುವುದು) 


(ಆ) ಗ್ರೇಡ್‌-2 ಗ್ರಾಮ ಪಂಚಾಯಿತಿಗಳನ್ನು ಗೇಡ್‌-1 ಪ೦ಂಚಾಯಿತಿಯನ್ನಾಗಿ ಮೇಲ್ಲರ್ಜಿಗೇರಿಸಲು ಇರುವ 
ಮಾನದಂಡಗಳೇನು; 


(ಇ) ಗೇಡ್‌-2 ಗ್ರಾಮ ಪಂಚಾಯಿತಿಗಳನ್ನು ಗೇಡ್‌-1 ಪಂಚಾಯಿತಿಯನ್ನಾಗಿ ಮೇಲ್ಬರ್ಜಿಗೇರಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; ಇದ್ದಲ್ಲಿ, ಸದರಿ ಪ್ರಸ್ತಾವನೆಯು ಯಾವ ಹಂತದಲ್ಲಿದೆ; 
ಇಲ್ಲವಾದಲ್ಲಿ, ಮೇಲ್ದರ್ಜೆಗೇರಿಸಲು ಇರುವ ತೊಡಕುಗಳೇನು? 


